ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 22ನೇ ಸೆಷ್ಟ೦ಬರ್‌, 2020 


ಕರ್ನಾಟಿಕ ಆರ್ಟಿಕಲ್ಕ್ಪರ್‌ ಫೆಡರೇಷನ್‌ ಸಂಸ್ಥೆಯ ಕುರಿತು 
ಶ್ರೀ ಯು.ಬಿ. ವೆಂಕಟೇಶ್‌ (ನಾಮನಿರ್ದೇಶನ ಹೊಂದಿದವರು) :- 


245 (22) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಕರ್ನಾಟಕ ಆರ್ಟಿಕಲ್ದರ್‌ ಫೆಡರೇಷನ್‌ ಎನ್ನುವ ಸಂಸ್ಥೆ ಅಸಿತ್ವದಲ್ಲಿದೆಯೇ ; ಇದ್ದಲ್ಲಿ, 
ಇದರ ವ್ಯಾಪ್ತಿ ಏನು; 


(ಆ) ಹಾಗಿದ್ದಲ್ಲಿ, ಈ ಸಂಸ್ಥೆ ಎಂದಿನಿಂದ ಕಾರ್ಯನಿರ್ವಹಿಸುತ್ತಿದೆ ; ಈ ಸಂಸ್ಥೆಯ ಸ್ಥಾಪನೆಯ 


Om! 


ಉದ್ದೇಶಗಳೇನು ; ಪ್ರಸ್ತುತ ಇದರ ಕಾರ್ಯಚಟುವಟೆಕೆಗಳೇಮು ? 


